ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ: 


1426 


ಮಾನ್ಯ ಸದ್ಯಸರ ಹೆಸರು : 


K 


ಶ್ರೀ ಹೆಚ್‌. ಎಂ. ರಮೇಶ್‌ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದವರು: ಅಬಕಾರಿ ಸಚಿವರು 
ಉತ್ತರಿಸಬೇಕಾದ ದಿನಾಂಕ: 19-03-2020 

ಕ್ರಸಂ ಪಶ್ನೆ ಉತ್ತರ 

ಅ) ಕಳೆದ ಮೂರು ವರ್ಷಗಳಿಂದ | ಕಳೆದ ಮೂರು ವರ್ಷಗಳಿಂದ ಸರ್ಕಾರ ನೀಡಿರುವ ಪರವಾನಿಗೆಗಳ ಮಾಹಿತಿಯೊಂದಿಗೆ 
ಸರ್ಕಾರ ನೀಡಿರುವ ಅಬಕಾರಿ | ರಾಜ್ಯದ ಬೊಕ್ಕಸಕ್ಕೆ ಸಂದಾಯವಾಗಿರುವ ಆದಾಯದ ಮೊತ್ತವನ್ನು ಕೆಳಕಂಡಂತೆ ನೀಡಿದೆ. 
ಪರವಾನಗಿಗಳ ಸಂಖ್ಯೆ ಎಷ್ಟು; ಕಳೆದ 
ಮೂರು ವರ್ಷಗಳಿಂದ ರಾಜದ[ [ಕ್ರಸಂ ವರ್ಷ ಸನ್ನದುಗಳ | ಆದಾಯ 
ಬೊಕ್ಕಸಕ್ಕೆ ಸಂದಾಯವಾದ ಒಟ್ಟು ಸಂಖ್ಯೆ (ರೂ.ಕೋಟಿಗಳಲ್ಲಿ) 
ಅಬಕಾರಿ ಆದಾಯವೆಷ್ಟು (ವಿವರ 
ನೀಡುವುದು) 1. | 2017-18 10379 17948.51 

/ 2. | 2018-19 10949 19943.93 
3. | 2019-20 (ಫೆಬ್ರವರಿ-20 11136 19831.58 
ವರೆಗೆ) 

ಆ) ರಾಜ್ಯದಲ್ಲಿ ಅನಧಿಕೃತವಾಗಿ ಮದ್ಯ | ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ | 
ಮಾರಾಟ ಮಾಡುವವರ ವಿರುದ್ಧ | ಅಬಕಾರಿ ಕಾಯ್ದೆ ಮತ್ತು ತತ್ನಂಬಂಧ ನಿಯಮಗಳ ಜಾರಿಗೊಳಿಸುವ ಕ್ರಮಗಳನ್ನು 
ಸರ್ಕಾರ ಯಾವ ಯಾವ ಕ್ರಮ |ಚುರುಕುಗೊಳಿಸಲಾಗಿದೆ. ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಅಬಕಾರಿ 
ಕೈಗೊಂಡಿದೆ; ಕಾಯ್ದೆಯ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ 

2 ತಿಂಗಳಿಗೊಮ್ಮೆ ನಡೆಯುವ ಸಮನ್ವಯ ಸಮಿತಿ ಸಭೆಯಲ್ಲೂ ಅಬಕಾರಿ ಅಕ್ರಮಗಳ 
ತಡೆಗಟ್ಟುವ ಕುರಿತು ಅಗತ್ಯ ನಿರ್ದೇಶನಗಳನ್ನು ನೀಡಲಾಗುತ್ತಿದೆ. ಅಬಕಾರಿ ಇಲಾಖೆಯ 
ಸಿಬ್ಬಂದಿಯು ಸದಾ ಕಾಲ ಜಾಗೃತರಾಗಿದ್ದು ನಿರಂತರ ದಾಳಿ ಕಾರ್ಯ ನಡೆಸಿ ಅಕ್ರಮ 
ಮದ್ಯ ಮಾರಾಟವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶಿಸಲಾಗಿದೆ. 

ಇ) ಮರು ನವೀಕರಣಗೊಳ್ಳದ ಅಬಕಾರಿ | ಬಂದಿಲ್ಲ. 


ಲೈಸೆನ್ಸ್‌ ಮೂಲಕವೇ ಇನ್ನೂ ಮದ್ಯ 
ಮಾರಾಟ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದರೆ, ಅವರ ವಿರುದ್ಧ ಸರ್ಕಾರ 
ಕೈಗೊಂಡ ಕ್ರಮಗಳೇನು; (ಮಾಹಿತಿ 
ನೀಡುವುದು) 


ವಿ 


ಈ) 


ಅಬಕಾರಿ ಪರವಾನಗಿ ಲೈಸೆನ್ಸ್‌ 
ಹೊಂದಿರುವ ವ್ಯಕ್ತಿ ಅದನ್ನು 
ಮತ್ತೊಬ್ಬನಿಗೆ ಲೀಸ್‌ಗೆ ಅಥವಾ 
ಬಾಡಿಗೆಗೆ ಅಥವಾ ಮಾರಾಟ 
ಮಾಡಲು ಇರುವ 
ಮಾನದಂಡಗಳೇನು; ಹೀಗೆ 
ಮಾಡಲು ಸಾಧ್ಯವಿಲ್ಲದಿದ್ದರೆ, ಇದರ 
ನಿಯಂತ್ರಣಕ್ಕೆ ಸರ್ಕಾರ ಯಾವ 
ಕಮ  ಕೈಗಳ್ಳಲಿದೆ? (ಮಾಹಿತಿ 
ನೀಡುವುದು) 


ಅಬಕಾರಿ ಪರವಾನಿಗೆಯ ಸನ್ನದು ಹೊಂದಿರುವ ವ್ಯಕ್ತಿಯು ಕರ್ನಾಟಕ ಅಬಕಾರಿ 
(ಸನ್ನದುಗಳ ಸಾಮಾನ್ಯ ಷರತ್ತುಗಳು) 1967 ರ ನಿಯಮ 17-ಬಿ ರನ್ವಯ ಇನ್ನೊಬ್ಬ 
ವ್ಯಕ್ತಿಗೆ, ಪಾಲುದಾರಿಕೆ ಸಂಸ್ಥೆಗೆ ಹಾಗೂ ನೊಂದಾಯಿತ ಕಂಪನಿಗೆ ವರ್ಗಾಯಿಸಲು 
ಅವಕಾಶ ಕಲ್ಲಿಸಲಾಗಿರುತ್ತದೆ. 

ಅಬಕಾರಿ ಪರವಾನಿಗೆಯನ್ನು ಹೊಂದಿರುವ ವ್ಯಕ್ತಿಯು ಬೇರೊಬ್ಬ ವ್ಯಕ್ತಿಗೆ ಲೀಸ್‌ 
ಅಥವಾ ಬಾಡಿಗೆಗೆ ನೀಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ ಅಲ್ಲದೇ 
ಬಾಡಿಗೆಗೆ ನೀಡಿದ ಪಕ್ಷದಲ್ಲಿ ಅಂತಹ ಸನ್ನದುದಾರರ ವಿರುದ್ಧ ಅಬಕಾರಿ 
ಕಾಯ್ದೆಯನ್ವಯ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಆಇ 37 ಇ.ಎಲ್‌.ಕ್ಕೂ. 2020 


/ | 


|] 


14] 
(ಎಚ್‌. ನಾಗೇಶ್‌) { 
ಅಬಕಾರಿ ಸಚಿವರು 


